ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಎಂ.ನಾರಾಯಣಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: [991 (0 

ಉತ್ತರಿಸಬೇಕಾದ ದಿನಾಂಕ 10.03.2021 

ಉತ್ತರಿಸಬೇಕಾದ ಸಚಿವರು ವಸತಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 

ಅ) |ಕಳೆದ 3 ವರ್ಷಗಳಿಂದ 
ಬೆಂಗಳೂರು ಸಗರ ಕಳೆದ 3 ವರ್ಷಗಳಿಂದ ಅಂದರೆ 2017-18 
ಜಿಲ್ಲೆಯಲ್ಲಿ ವಿವಿಧ ವಸತಿ ರಂದ 2020-21 ರವರೆಗೆ ಬೆಂಗಳೂರು ನಗರ 
ಯೋಜನೆಗಳಡಿ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ವಸತಿ 
ಮಂಜೂರಾದ ಮನೆಗಳ ಯೋಜನೆಗಳಡಿಯಲ್ಲಿ ಒಟ್ಟು 126539 
ಸಂಖ್ಯೆ ಎಷ್ಟು; ಮನೆಗಳನ್ನು ಮಂಜೂರು ಮಾಡಲಾಗಿದೆ. 

ಆ) | ಈ ಸಾಲಿನಲ್ಲಿ ಮಂಜೂರಾದ ಕಳೆದ 3 ವರ್ಷಗಳಿಂದ ಅಂದರೆ 2017-18 
ಎಷ್ಟು ಮನೆಗಳ ನಿರ್ಮಾಣ ರಿಂದ 2020-21 ರ ವರೆಗೆ ಬೆಂಗಳೂರು ನಗರ 
ಕಾಮಗಾರಿಯನ್ನು ಜಿಲ್ಲೆಯಲ್ಲಿ ವಿವಿಧ ವಸತಿ 
ಪೂರ್ಣಗೊಳಿಸಿದೆ; ಯೋಜನೆಗಳಡಿಯಲ್ಲಿ ಒಟ್ಟು 126539 
ಪ್ರಗತಿಯಲ್ಲಿರುವ ಮನೆಗಳ ಮನೆಗಳು ಮಂಜೂರು ಮಾಡಲಾಗಿದ್ದು, 
ಸಂಖ್ಯೆ ಎಷ್ಟು; ಇದರಲ್ಲಿ 4288 ಮನೆಗಳು ಪೂರ್ಣಗೊಂಡಿದ್ದು, 

11677 ಮನೆಗಳು ವಿವಿಧ ಹಂತದಲ್ಲಿ, 
ಪ್ರುಗತಿಯಲ್ಲಿರುತ್ತದೆ (ವಿವರಗಳನ್ನು 
ಅನುಬಂಧದಲ್ಲಿ ನೀಡಲಾಗಿದೆ). 
ಸರ್ಕಾರದ ಮನೆ ಮಾರ್ಗಸೂಚಿಯನ್ನಯ 
ನಿಗಮದಿಂದ ಕಾಮಗಾರಿ ಆದೇಶ ನೀಡಿದ 90 
ದಿನಗಳೊಳಗಾಗಿ ಫಲಾನುಭವಿಯು ಮನೆಯ 
ಕಾಮಗಾರಿಯನ್ನು ಪ್ರಾರಂಭಿಸಬೇಕಿದ್ದು, 
ಒಂದು ವರ್ಷದೊಳಗಾಗಿ ಮನೆಯನ್ನು 
ಮಂಜೂರಾದ ಮನೆಗಳ ಪೂರ್ಣಗೊಳಿಸಬೇಕಾಗಿರುತ್ತದೆ. ಆದರೆ 
ನಿರ್ಮಾಣವನು ವ ಘಫಲಾನುಭವಿಗಳೇ ಮನೆಗಳನ್ನು ಸತಃ 

ಇ) Be ನಿರ್ಮಿಸಿಕೊಳ್ಳುತ್ತಿದ್ದು, ನಿಗದಿಪಡಿಸಿದ 
ಕಾಲಮಿತಿಯೊಳಗೆ ಸರ್ಕಾರ ಕಾಲಮಿತಿಯೊಳಗಾಗಿ ಮನೆಗಳನ್ನು, 
ಪೂರ್ಣಗೊಳಿಸಲಾಗುವುದು; p 


ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿಗಳು / 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ 
ಮುಖಾಂತರ ಸೂಕ ಅನುಸರಣಾ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


ಕ್ರ.ಸಂ 


ಪು. ಶ್ನೆ 


ಉತ್ತರ 


ಈ) 


ವಿವಿಧ ಯೋಜನೆಯಡಿ 


ವಿವಿಧ ವಸತಿ ಯೋಜನೆಗಳಡಿ ಮಂಜೂರಾದ ಮನೆಗಳ 


ಮನೆಗಳು ಅನುದಾನ ದುರ್ಬಳಕೆಯನ್ನು ತಡೆಹಿಡಿಯುವ ಉದ್ದೇಶದಿಂದ 
ಮಂಜೂರಾಗಿದ್ದರೂ, ಸರ್ಕಾರದ ಆದೇಶ ಸಂಖ್ಯೇವಣ 54 ಹೆಚ್‌ಎಎಂ 2019, 
ಫಲಾನುಭವಿಗಳೇ ತಮ್ಮ | ದಿಸಾಂಕ: 16.11.2019 ರಲ್ಲಿ ಪ್ರಗತಿಯಲ್ಲಿರುವ ಮನೆಗಳನ್ನು 
ಸ್ವಂತ ಹಣದಲ್ಲಿ | ಇಂದಿರಾ ಮನೆ ಮೊಬೈಲ್‌ ಆಪ್‌ ಮೂಲಕ ಮನೆಗಳ 
ಮನೆಗಳನ್ನು ಪ್ರಗತಿಯನ್ನು ಜಿ.ಪಿ.ಎಸ್‌ ಗೆ ಅಳವಡಿಸಿ ಅರ್ಹಗೊಂಡ ನಂತರ 
ನಿರ್ಮಿಸುತ್ತಿದ್ದು, ಸದರಿ ಮನೆಗಳ ಪ್ರಗತಿಯನ್ನು ಮತ್ತೊಮ್ಮೆ 60 ಆಧಾರಿತ 
ಸರಿಯಾದ ಸಮಯಕ್ಕೆ | ವಿಜಿಲ್‌ ಆಪ್‌ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ 
ಕಂತಿನ ಹಣ | ಜಿಲ್ಲಾಪಂಚಾಯತಿ ಮುಖ್ಯ ಕಾರ್ಯ 
ಬಿಡುಗಡೆಯಾಗದಿರುವುದು | ನಿರ್ವಹಣಾಧಿಕಾರಿಯವರ ಹಾಗೂ ನಗರ ಪ್ರದೇಶದಲ್ಲಿ 
ಸರ್ಕಾರದ ಗಮನಕ್ಕೆ | ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ ಅರ್ಹಗೊಂಡ ಮನೆಗಳಿಗೆ 
ಬಂದಿದೆಯೇ; ಆಧಾರ್‌ ಜೋಡಣೆಯಾದ ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ 
ಅನುದಾನ ಬಿಡುಗಡೆ ಮಾಡಲಾಗುತ್ತಿತ್ತು. 
ವಿಜಿಲ್‌ ಆಪ್‌ ಮೂಲಕ ಪರಿಶೀಲಿಸಿ, ಫಲಾನುಭವಿಗಳಿಗೆ 
ಅನುದಾನ ಬಿಡುಗಡೆ ಮಾಡುವಲ್ಲಿ ಆಗುತ್ತಿರುವ 
ವಿಳಂಬವನ್ನು ಗಮನಿಸಿ, ಸರ್ಕಾರವು ಆದೇಶ ಸಂಖ್ಯೆ :ವಇ 12 
ಉ) | ಬಂದಿದಲ್ಲಿ, ಯಾವ | ಹೆಚ್‌ಎಹೆಚ್‌ 2020 ದಿನಾ೦ಕ:01.02.2021 & 02.೦2.2021 ರಲ್ಲಿ 
ಕಾಲಮಿತಿಯೊಳಗೆ ಕಂತಿನ | ವಿಜಿಲ್‌ ಆಪ್‌ ಮೂಲಕ ಪರಿಶೀಲಿಸಿ, ಅನುದಾನ ಬಿಡುಗಡೆ 
ಹಣವನ್ನು ಬಿಡುಗಡೆ | ಮಾಡಲು ದಿನಾಂಕ 31.03.2021 ರವರಗೆ ವಿನಾಯಿತಿ 
ಮಾಡಲಾಗುವುದು ? ನೀಡಲಾಗಿದ್ದು, ಅದರಂತೆ ಪ್ರಸ್ತುತ ಫಲಾನುಭವಿಗಳಿಗೆ 
ಅನುದಾನ ಬಿಡುಗಡ ಮಾಡುವ ವಿಧಾನಗಳನ್ನು 
ಸರಳೀಕರಣಗೊಳಿಸಿ ಭೌತಿಕ ಪ್ರಗತಿಗನುಗುಣವಾಗಿ ಎಲ್ಲಾ 
ಅರ್ಹ ಫಲಾನುಭವಿಗಳಿಗೆ ಶೀಘುವಾಗಿ ಅನುದಾನ ಬಿಡುಗಡೆ 
ಮಾಡಲು ಕ್ರಮವಹಿಸಲಾಗುತ್ತಿದೆ. 
ಅದರಂತೆ ಕಳೆದ 3 ವರ್ಷಗಳಿಂದ ಬೆಂಗಳೂರು ನಗರ 
ಜಿಲ್ಲೆಯಲ್ಲಿ ವಿವಿಧ ವಸತಿ ಯೋಜಸೆಗಳಡಿ ಮಂಜೂರಾದ 
ಮನೆಗಳಿಗೆ ಬಿ.ಎಲ್‌.ಸಿ ಘಟಿಕದಡಿ ರೂ.2862ಕೋಟಿ ಮತ್ತು 
ಎ.ಐಚ್‌.ದಿ. ಘಟಕದಡಿ ರೂ.723.69ಕೋಟಿ ಹೀಗೆ 
ಒಟ್ಟಾರೆಯಾಗಿ ರೂ.752.31ಕೋಟಿಗಳನ್ನು ಬಿಡುಗಡೆ 
ಮಾಡಲಾಗಿದೆ. 
ಸಂಖ್ಯೆ :ವಇ 98 ಹೆಚ್‌ಎಎಂ 2021 


{ ್ಬ್ಲ 
(ವಿ.ಸೋಮಣ್ಣ) 
ವಸತಿ ಸಚಿವರು 


ಅನುಬಂಧ 


ಪ್ರಗತಿ 
ಯೋಜನೆ ಸಾಲು | ಆಯ್ಕೆ | ಪೂರ್ಣ| ಯಲ್ಲಿರುವ 
ಮನೆಗಲ್ರ 
ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾ) 17-18 1738 648 329 
ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ನ) 17-18 17 5 4 
ಬಸವ ವಸತಿ ಯೋಜನೆ 17-18 3858 1956 479 
18-19 1 1 0 
ಬಸವ ವಸತಿ ಯೋಜನೆ_ಹೆಚ್ಚುವರಿ 17-18 469 221 55 
17-18 9 1 3 
ದೇವರಾಜ ಅರಸ್‌ ವಸತಿ ಯೋಜನೆ (ಗ್ರಾ) | 18-19 10 0 7 
19-20 1 0 1 
17-18 
ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನ) | ರಿಂದ 120292 | 1390 10768 
20-21 
ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾ) | 19-20 6 0 1 
ವಾಜಪೇಯಿ ನಗರ ವಸತಿ ಯೋಜನೆ 17-18 138 66 30 
ಒಟ್ಟಿ | 126539 | 4288 11677 


